ತರಗತಿಯೊಳಗೆ ಕಥೆ ಹೇಳುವ ಚಟುವಟಿಕೆಗಳು 


ನಬನಿತಾ ದೇಶಮುಖ್‌ 


ಕಥೆ ಹೇಳುವುದರ ಮೇಲೆ ನಡೆಯುತ್ತಿರುವ ಸಂಶೋಧನೆಗಳ 
ಪ್ರಕಾರ ., ನಿಯಮಿತವಾಗಿ ಕಥೆಗಳನ್ನು ಆಲಅಸುವ 
ವಿದ್ಯಾರ್ಥಿಗಳಲ್ಲ ಸಾಕ್ಷರತಾ ಕೌಶಲಗಳು ಗಮನಾರ್ಹ 
ಸುಧಾರಣೆ ಆಗುತ್ತದೆ. ಒಂದು ಲೇಖನ ದಲ್ಲ ಹೇಳುವಂತೆ ಸಣ್ಣ 
ವಯಸ್ಸಿನಲ್ಲ ಕಥೆ ಕೇಳುವುದಕ್ಕೆ ಒಡ್ಡಿಕೊಂಡ ಮಕ್ಕಳು ಕಲ್ಪನೆ, 
ಸಹಾನುಭೂತಿ. ಸಹಿಷ್ಣುತೆ ಮತ್ತು ಅರ್ಥ ಮಾಡಿಕೊಳ್ಳುವಂತಹ 
ಪ್ರಮುಖ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇವು ಮಕ್ಕಳಗೆ 
ಆತ್ಕವಿಶ್ವಾಸದೊಂದಿಗೆ ಜೀವನ ಸಾಗಿಸಲು ನೆರವಾಗುತ್ತವೆ. 


ಸೂಕ್ತ ಹಾವಭಾವ, ಧ್ಧನಿಯ ಏರಿಆತ, ಮಧ್ಯಂತರ 
ತಡೆಗಳು. ಮುಖಭಾವಗಳು ಮತ್ತು ಸಾಮರದ್ರಿಗಳನ್ನು 
ಬಳಸಿ ನಿರೂಪಿತವಾದ ಕಥೆಗಳು ಪರಿಣಾಮಕಾರೀ 
ಬೋಧನಾ ಸಾಮರ್ರಿಗಳಾಗುತ್ತವೆ. ಹೊಸ ಭಾಷೆಯನ್ನು 
ಕಲಅಯಲು ಕಷ್ಟಪಡುವ ವಿದ್ಯಾರ್ಥಿಗಳೊಂದಿಗೆ ಇದನ್ನು 
ಬೋಧಕರು ಆತ್ಮವಿಶ್ಲಾಸದೊಂದಿಗೆ ಬಳಸಬಹುದು. 
ವಿದ್ಯಾರ್ಥಿಗಳ ವಯಸ್ಸು, ಆಸಕ್ತಿಗಳು, ರ್ರಹಿಕೆಯ 
ಮಟ್ಟಗಳು ಹಾಗೂ ಹಿನ್ನೆಲೆಯನ್ನು ಆಧಾರವಾಗಿಟ್ಟು- 


ಕೊಂಡು ಆಯ್ತೆ ಮಾಡಿರುವ ಕಥೆಗಳು ಹೆಚ್ಚು 
ಪರಿಣಾಮಕಾರಿಯಾಗುತ್ತವೆ. 
ದುರದೃಷ್ಟವಶಾತ್‌. ಭಾರತದ ಉದ್ದಗಲಕ್ಕೂ ಹಲವು 


ತರಗತಿಗಳಲ್ಲ ಬೋಧಕರು ಮುಖ್ಯವಾಗಿ ನೈತಿಕ ಮೌಲ್ಯಗಳನ್ನು 
ಜತ್ತಲು ಇಲ್ಲವೇ ವ್ಯಾಕರಣದ ಪರಿಕಲ್ಪನೆಗಳನ್ನು 
ವಿವರಿಸಲುಮಾತ್ರ ಕಥೆಗಳನ್ನು ಬಳಸುತ್ತಾರೆ. ಕಥೆ ಹೇಳುವುದು 
ಅರ್ಥಬದ್ಧವಾಗಬೇಕಾದರೆ ಬೋಧಕರು ತುಂಬು 
ಉತ್ಸಾಹದೊಂದಿಗೆ ಮತ್ತು ನೋಡುಗರಿಗೆ ಸಂತಸ 
ಮೂಡಿಸುವುದಕ್ಕಾಗಿ ಕಥೆ ಹೇಳಬೇಕಾಗುತ್ತದೆ. ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಕಥೆಯನ್ನು ಛೇದಿಸಿ, ವಿಶ್ಲೇಷಿಸಿ, ಅರ್ಥ 
ಮಾಡಿಕೊಂಡು, ತಮ್ಯದೇ ರೀತಿಯಲ್ಲ ಕಥೆಯನ್ನು 
ನಿರೂಪಿಸುವುದು ಮುಂದಿನ ಹಂತಗಳಲ್ಲ ಬರಬೇಕಾಗುತ್ತದೆ. 
ತರಗತಿಯಲ್ಲ ಕಥೆಗಳನ್ನು ಸಾಕ್ಷರತೆಯ ಕೌಶಲಗಳ 
ಬೆಳವಣಿಗೆಯಿಂದ ಹಿಡಿದು ಹೆಚ್ಚು ಮಾನವೀಯತೆಯುಳ್ಳ 
ವ್ಯಕ್ತಿಯಾಗಬೇಕೆನ್ನುವವರೆಗಿನ ಉದ್ದೇಶಗಳೊಂದಿಗೆ ಬಳಸ- 
ಬಹುದು. ಈ ಲೇಖನವು ಕಲಕೆಯಲ್ಲ ತೊಡಗಿರುವ ಪುಟ್ಟ 
ಮಕ್ಕಳಲ್ಲ ಕಥೆ ಹೇಳುವುದು ಆಲಅಸುವಿಕೆ, ಮಾತನಾಡುವಿಕೆ, 
ಓದುವಿಕೆ ಮತ್ತು ಬರವಣಿಗೆಯನ್ನು ( Listening, Speaking, 


Reading and Writing - LSRW) ಹೇಗೆ ಹೆಚ್ಚು ಸುಧಾರಿಸಿ, 
ಸಮರ್ಥಗೊಳಸಬಲ್ಲದು ಹಾಗೂ ಅದರೊಂದಿಗೆ ದ್ರಹಿಕೆ, 
ಕ್ರಮಾನುಗತಿ. ಊಹಿಸುವ ಕೌಶಲ, ಕಥೆಯನ್ನು ಮತ್ತೆ 
ಹೇಳುವುದು ಮತ್ತು ಬರೆಯುವ ಸಾಮರ್ಥ್ಯಗಳನ್ನು ಹೇಗೆ 


ಹೆಚ್ಚಸಬಹುದು ಎನ್ನುವುದರ ಮೇಲೆ ಗಮನವಿರಿಸಿದೆ. 
ತರಗತಿಯಲ್ಲ ಮಾಡಬಹುದಾದ ಸೃಜನಶೀಲ ಚಟುವಟಕೆಗಳಲ್ಪ 
ಕೆಲವನ್ನು ಈ ಕೆಳಗೆ ನೀಡಲಾಗಿದೆ: 

ಮಾತಿನ ಕೌಶಲಗಳು 


ಭಾಷೆಯನ್ನು ನಿರರ್ಗಳವಾಗಿ ಬಳಸುವುದು ವಿದ್ಯಾರ್ಥಿಗಳಲ್ಲಿ 
ಆತ್ಕವಿಶ್ವಾಸವನ್ನು ಮೂಡಿಸುತ್ತದೆ ಮತ್ತು ಅದನ್ನು 
ಉಪನ್ಯಾಸಗಳಗೆ ಕಿವಿಕೊಡುವುದರಿಂದಲಾಗೀ, ಬೋಧಕರು 
ಹೇಆದುದನ್ನು ಯಾಂತ್ರಿಕವಾಗಿ ಪುನರುಕ್ತಿ ಮಾಡುವುದ- 
ರಿಂದಾಗಲೀ ಸಿದ್ಧಿಸಲಾಗದು. ಬದಲಾಗಿ, ಕಥೆ ಹೇಳುವಂತಹ 
ಸಂತಸದಾಯಕ ಚಟುವಟಕೆಗಕ್ಲ ಭಾಗವಹಿಸುವುದರಿಂದ 


ಬರುತ್ತದೆ. 


ಚಟುವಟಕೆ : ಕಥೆಯ ಜೀಲ 

ಉದ್ದೇಶ: ಕಥೆ ಹೆಣೆಯಲು ಮಕ್ಕಳಗೆ ನೆರವಾಗುವ ಮೂಲಕ 
ಅವರ ಕಲ್ಲನೆ ಮತ್ತು ಮಾತಿನ ಕೌಶಲಗಳನ್ನು ಸುಧಾರಿಸುವುದು. 
ಸಾಮದ್ರಿಗಳು: ಎರೇಸರ್‌, ಪೆನ್ನಿಲುಗಳು. ಪೆನ್ನುಗಳು. ಪೆನ್ಸಿಲ್‌ 
ಶಾರ್ಪನರ್‌, ನಾಣ್ಯಗಳು, ಚಾಕೋಲೇಟ್ಟಳು ಇತ್ಯಾದಿ ಸಣ್ಣ ಪುಟ್ಟ 
ವಸ್ತುಗಳನ್ನು ಒಳಗೊಂಡಿರುವ ಒಂದು ಚೀಲ. 


ವಿಧಾನ: 

* ಒಂದು ಕಥೆಯನ್ನು ಹೇಆ ಮತ್ತು ಪ್ರತಿ ಕಥೆಗೂ ಒಂದು 
ಆರಂಭ. ಒಂದು ಮಧ್ಯಭಾಗ ಮತ್ತು ಒಂದು ಕೊನೆ 
ಇರುತ್ತದೆ ಎನ್ನುವುದನ್ನು ಮಕ್ಕಳಗೆ ವಿವರಿಸುವುದು 

* ಮುಂದಿನ ಸಾಅನಲ್ಲ ಕುಳತಿರುವ ಆರು ಮಂದಿ ಮಕ್ಕಳಗೆ 
ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳ ಚೀಲದಿಂದ 
ಏನಾದರೊಂದು ವಸ್ತುವನ್ನು ಎತ್ತಿಕೊಳ್ಳುವಂತೆ ತಿಆಸುವುದು 

* ನೀವೂ ಚೀಲದಿಂದ ಒಂದು ವಸ್ತುವನ್ನು ಎತ್ತಿಕೊಳ್ಳುವುದು. 
ನೀವು ಎತ್ತಿಕೊಂಡಿರುವ ವಸುವಿನ ಮೇಲೆ ಒಂದು 
ಕಥೆಯನ್ನು ಆರಂಭಸಿ ಮತ್ತು ಮಕ್ಕಳು ತಾವು 
ಎತ್ತಿಕೊಂಡಿರುವ ವಸ್ತುವನ್ನು ಕಥೆಗೆ ಪರಿಚಯುಸುವಂತೆ 
ತಿಆಸಿ, ಕಥೆಯನ್ನು ಮುಂದುವರಿಸುವಂತೆ ಹೇಳುವುದು. 


ಫಲಅತಾಂಶ: ಮಕ್ನಳು ದಿನಬಳಕೆಯ ವಸ್ತುಗಳನ್ನು. ಅಂದರೆ ಪ್ರತಿ 
ದಿನ ಉಪಯೋಗಿಸುವ ಸಾಮರ್ರಿಗಳನ್ನು ಕಲಕಾ 


ಸಾಮರ್ರಿಯಾಗಿ ಬಳಸಿಕೊಂಡು ಕಥೆ ಹೆಣೆಯುವುದನ್ನು 
ಕಲಿಯುತ್ತಾರೆ. 
ಕಥೆಯ ಪುನರುಕ್ತಿ ಕೌಶಲಗಳು 


ಕಥೆಯ ಗ್ರಹಿಕೆಯನ್ನು ಹೆಚ್ಚಿಸುವುದಕ್ಕೆ ಕಥೆಯ ಪುನರುಕ್ತಿ ಒಂದು 
ಮಹತ್ವದ ಸಾಮರ್ಥ್ಯವಾಗಿದೆ. ಇದು ಮಕ್ಕಳಗೆ ತಮ್ಮದೇ 
ಪದಗಳಲ್ಲ ಕಥೆಯನ್ನು ಹೇಳುವುದಕ್ಕೆ ನೆರವಾಗುತ್ತದೆ. ಇದು 
ಅವರ ಆಅಸುವ ಮತ್ತು ಮಾತಿನ ಕೌಶಲಗಳನ್ನೂ ಹೆಚ್ಚಿಸುತ್ತದೆ. 
ಜೊತೆಗೆ ಫಟನಾವಳಗಳ ಕ್ರಮಾನುಗತ ಜೋಡಣಿಗೆ ಸುಧಾರಣೆ 
ತರುತ್ತದೆ. 


ಚಟುವಟಕೆ: ಚೆಂಡು ದಾಟಸುವ ಆಟದ ಮೂಲಕ ಕಥೆ 
ಹೆಣೆಯುವುದು 

ಉದ್ದೇಶ: ಮಕ್ಷಳಗೆ ಕಥೆಯೊಂದನ್ನು ಪುನಃ ಹೇಳಲು 
ನೆರವಾಗುವುದು 


ಸಾಮದ್ರಿಗಳು: ಒಂದು ಜೆಂಡು 


ವಿಧಾನ: 

*  ತರಗತಿಯಲ್ಲ ಮಕ್ಷಳನ್ನು ವೃತ್ತಾಕಾರದಲ್ಲ ಕೂರಿಸಿ ಒಂದು 
ಕಥೆಯನ್ನು ಹೇಳುವುದು 

* ಒಂದು ಚೆಂಡನ್ನು ತೆಗೆದುಕೊಂಡು ಮಕ್ಕಳ ಕಡೆಗೆ 
ಎಸೆಯುವುದು. ಯಾವ ವಿದ್ಯಾರ್ಥಿಯ ಕೈಗೆ ಅದು 
ಬರುತ್ತದೋ, ಅವರು ಕಥೆಯನ್ನು ಆರಂಭದಿಂದ 
ಹೇಳಬೇಕು. ಮೊದಲ ಸಾಲನ್ನು ನಿರೂಪಿಸಿದ ನಂತರ, 
ವಿದ್ಯಾರ್ಥಿಯು ತನ್ನ ಕೈೈಯಲ್ಲರುವ ಚೆಂಡನ್ನು ಇನ್ನೊಬ್ಬ 
ವಿದ್ಯಾರ್ಥಿಗೆ ದಾಟಸಬೇಕು. ಆ ವಿದ್ಯಾರ್ಥಿ ಕಥೆಯ 
ಕ್ರಮಾನುಗತವಾದ ಮುಂದಿನ ಸಾಲನ್ನು ಹೇಳಬೇಕು. 

* ಹೀಗೆ ಚೆಂಡನ್ನು ಸುತ್ತಲೂ ದಾಟಸುತ್ತಾ ಅದನ್ನು 
ಪಡೆಯುವ ಪ್ರತಿ ವಿದ್ಯಾರ್ಥಿಯೂ ಕಥೆಯನ್ನು ಮತ್ತೆ 
ಹೇಳುವ ಚಟುವಟಕೆಯಲ್ಲ ಭಾಗವಹಿಸುತ್ತಾ ಕಥೆಯ 


ಕೊನೆಯನ್ನು ತಲುಪಬೇಕು. 

* ಗ್ರಹಿಕೆಯನ್ನು ಪರೀಕ್ಷಿಸಲು. ಮುಂದಿನ ಅನುಸರಣಾ 
ಹಂತವಾಗಿ. ಕಥೆಯನ್ನು ಹೇಳುವಾಗ 
ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡುವುದು 


ಹಾಗೂ ವಿದ್ಯಾರ್ಥಿಗಳು 
ಕಾಯುವುದು. 


ಆ ತಪ್ಪನ್ನು ಸರಿಪಡಿಸಲು 


ಫಲತಾಂಶ: ವಿದ್ಯಾಥಿಗಳು ಗಮನವಿಟ್ಟು ಕೇಳುವುದನ್ನು. ಅರ್ಥ 
ಮಾಡಿಕೊಳ್ಳುವುದನ್ನು ಮತ್ತು ಕಥೆಯನ್ನು ಮತ್ತೆ ಉತ್ಪುಕತೆ- 
ಯೊಂದಿಗೆ ಹೇಳುವುದನ್ನು ಕಅಯುತ್ತಾರೆ. 


ಆಲಿಸುವ ಕೌಶಲಗಳು 


ಉತ್ತಮ ಆಲಅಸುವ ಕೌಶಲವು ಒಂದು ಭಾಷೆಯ ಕಲಕೆಗೆ ಬಹಳ 
ಮುಖ್ಯ. ಆದರೆ, ಆಲಅಸುವುದೆಂದರೆ ಕೇವಲ ಪದಗಳ ಸದ್ದನ್ನು 
ಕೇಳುವುದು ಮಾತ್ರವಲ್ಲ. ಕೇಆದ್ದನ್ನು ಸಂಸ್ಥರಿಸುವುದೂ ಅದರಲ 
ಸೇರಿದೆ. ಮಕ್ಕಳು ಕಥೆಗಳನ್ನು ಆಅಸುವ ಮೂಲಕ ಸಮೃದ್ಧವಾದ 
ಪದಕೋಶವನ್ನು. ಸಂಕೀರ್ಣ ವ್ಯಾಕರಣ ರಚನೆಗಳನ್ನು ಮತ್ತು 
ಸ್ಪಷ್ಟ ಉಚ್ಛಾರ, ಪದಬಳಕೆಯನ್ನು ರಗ್ರಹಿಸಿಕೊಳ್ಳುತ್ತಾರೆ ಮತ್ತು 
ಬೋಧಕರ ಬೆಂಬಲ ಮತ್ತು ಮಾರ್ಗದರ್ಶನದೊಂದಿಗೆ ಅವರ 
ಹಿದುವ, ಬರೆಯುವ ಕೌಶಲಗಳು ತಾವಾಗಿಯೇ ಸುಧಾರಣಿ- 
ಯಾಗುತ್ತವೆ. 


ಚಟುವಟಕೆ: ಸಂಗೀತಮಯ ಕಥೆ 


ಉದ್ದೇಶ: ಶ್ರವ್ಯ ಸಂಪನ್ಮೂಲಗಳ ಬಳಕೆಯ ಮೂಲಕ 
ವಿದ್ಯಾರ್ಥಿಗಳ ಆಲಅಸುವ ಕೌಶಲವನ್ನು ಸುಧಾರಿಸುವುದು. 


ಸಾಮದ್ರಿಗಳು: ಸಂಗೀತ ಸಾಧನಗಳು ಅಥವಾ ವಿವಿಧ ಬಗೆಯ 
ಸದ್ದುಗಳ ಧ್ಹನಿಮುದ್ರಣಗಳು: ಮೊಬೈಲ್‌ ಘೋನುಗಳು ಮತ್ತು 
ಧ್ಹನಿವರ್ಧಕಗಳು. 


ವಿಧಾನ: 

* ಹಕ್ಕಿಗಳ ಜಿಅಪಿಅ, ಡೋಲನ ಬಡಿತ, ಗಾಆಯ ಮೊರೆತ, 
ನೀರಿನ ಜುಳುಜುಳು ಇತ್ಯಾದಿ ಹಲವಾರು ಬಗೆಯ ಸದ್ದನ್ನು 
ಒಳಗೊಂಡಿರುವ ಕಥೆಯೊಂದನ್ನು ಆಯ್ದೆ 
ಮಾಡಿಕೊಳ್ಳುವುದು. 

*  ತರಗತಿಯಲ್ಲ ಆ ಕಥೆಯನ್ನು ನಿರೂಪಿಸುವುದು. 

* ಹಕ್ಕಿಗಳ ಚಿಅಪಿಲಯಂತಹ ಸದ್ದು ಇರುವ ಹಂತದಲ್ಲ ತುಸು 
ತಡೆದು ಕಥೆಯನ್ನು ಮತ್ತೆ ಹೇಳುವುದು. ಧ್ವನಿವರ್ಧಕದ 
ಮೂಲಕ ಹಕ್ಕಿಗಳ ಚಿಅಪಿಆ ಸದ್ದಿನ ಧ್ವನಿಮುದ್ರಣವನ್ನು 
ಕೇಆಸುವುದು 

* ವಯಸ್ಸಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ತಾವು ಕೇಳುವ 
ಹಕ್ಕಿಯ ಸದ್ದನ್ನು ಇಂದ್ಲಿಷಿನಲ್ಲ ಅಥವಾ ತರಗತಿ ನಡೆಯುವ 
ಭಾಷೆಯಲ್ಲ ಹೇಳಬೇಕು. ಉದಾಹರಣೆಗೆ, 'ಚೀಪ್‌-ಚೀಪ್‌', 
'ಟ್ರೀಟ್‌-ಟ್ಟೀಟ್‌',' 'ಟ್ರಟರ್‌', ಇತ್ಯಾದಿ. 

*  ಕಥೆಯಲ್ತರುವ ಸದ್ದಿನ ಪದಗಳು ಮುಗಿಯುವವರೆಗೆ ಕಥೆ 
ಹೇಳುವುದನ್ನು ಮುಂದುವರಿಸುವುದು 

*° ಇದರ ಮುಂದುವರಿಕೆಯ ಭಾಗವಾಗಿ ವಿದ್ಯಾರ್ಥಿಗಳು 
ಕೆಲವೊಂದು 'ಸದ್ದಿನ ಪದಗಳನ್ನು' ದನಿಯೆತ್ತಿ ಹೇಳಬೇಕು 
ಅಥವಾ ಆ ಪದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು 
ಬರೆಯಬೇಕು. 


ಫಲಅತಾಂಶ: ಸಂಗೀತ ಸಾಧನಗಳು ಮತ್ತು ಧ್ವನಿಮುದ್ರಣಗಳ 
ಬಳಕೆಯಿಂದ ವಿದ್ಯಾರ್ಥಿಗಳ ಪದಕೋಶ ಮತ್ತು ದ್ರಹಿಕೆ 
ಸುಧಾರಿಸುತ್ತದೆ. 


ಕ್ರಮಾನುಗತಿಯ ಕೌಶಲಗಳು 


ಕ್ರಮಾನುಗತಿಯು (ನSಂqQueಗಂin) ಮಕ್ಕಳಗೆ ತಾವು 
ಹಓದಿದುದನ್ನು ಅಥವಾ ಕೇಳಸಿಕೊಂಡದ್ದನ್ನು ರ್ರಹಿಸಲು 
ನೆರವಾಗುತ್ತದೆ. ಜೊತೆಗೆ ಅದು ಕಥೆಯ ಭಾಗಗಳನ್ನು 
ಗುರುತಿಸಲು ಮತ್ತು ಕ್ರಮಾನುಗತವಾಗಿ ಅದನ್ನು ಮತ್ತೆ ಹೇಳಲು 
ನೆರವಾಗುತ್ತದೆ. ಕ್ರಮಾನುಗತಿಯ ಕೌಶಲಗಳು ಬಹು ಮುಖ್ಯ 
ಗ್ರಹಿಕಾ  ಕಾರ್ಯತಂತ್ರವಾಗಿದ್ದು. 
strategies) ವಿಶೇಷವಾಗಿ ನಿರೂಪಣಾ 
ಮಹತ್ತದ್ದಾಗಿರುತ್ತವೆ. 


(comprehension 
ಪಠ್ಯಗಳಗೆ 


ಚಟುವಟಕೆ: ಓದುವ ಶಂಕು 
ಉದ್ದೇಶ: ಹಿದುವ ಮತ್ತು ಕ್ರಮಾನುಗತಿಯ ಕೌಶಲಗಳ ವೃದ್ಧಿ 
ಕಥೆಯ ಪುಟ, 


ಸಾಮದ್ರಿಗಳು: ನೋಟ್‌ 


ಪುಸ್ತಕಗಳು 


ಪೆನ್ನಿಲುಗಳು, 


ವಿಧಾನ: 

* ಒಂದು ನಿಯತಕಾಅಕ ಅಥವಾ ಸುದ್ದಿಪತ್ತಿಕೆಬುಂದ ಮಕ್ಕಳ 
ಕಥೆಯ ಪುಟವನ್ನು ಆಯ್ತು ಕತ್ತರಿಸುವುದು 

* ಪುಟವನ್ನು ಒಂದು ಶಂಕುವಿನ ಆಕಾರಕ್ಕೆ ಸುರು ಸುತ್ತಿ 
ಇಣುಕಿ ನೋಡಲು ಮೇಲ್ಲಾಗದಲ್ಲ ಒಂದು ಸಣ್ಣ ತೂತು 
ಮಾಡುವುದು 

* ಮಕ್ಕಳು ಆ ತೂತಿನ ಮೂಲಕ ಇಣುಕಿ ನೋಡುವಂತೆ 
ಮತ್ತು ಆ ಶಂಕುವಿನೊಳಗಿನ ಪುಟದಲ್ಲ ಮುದ್ರಿಸಿರುವ 


ಪದಗಳು ಅಥವಾ ನುಡಿಗಟ್ಟನ್ನು ಓದುವಂತೆ 
ಪ್ರೋತ್ಸಾಹಿಸುವುದು 
* ಕಾಗದದ ಶಂಕುವನ್ನು ತೆರೆಯುರಿ. ಕಥೆಯ 


ಮಧ್ಯಭಾಗವನ್ನು ಓದಿ ಹೇಆಃ ಮತ್ತು ವಿದ್ಯಾರ್ಥಿಗಳಗೆ 
ಮೊದಲ ಭಾಗವನ್ನು ಅಥವಾ ಕೊನೆಯ ಭಾಗವನ್ನು 
ನಿರೂಪಿಸಲು ಇಲ್ಲವೇ ಬರೆಯಲು ಹೇಳ. 

* ಇದರ ಮುಂದಿನ ಅಭ್ಯಾಸವಾಗಿ, ಕಥೆಯುಂದ ಪಾತ್ರಗಳನ್ನು. 
ವಸ್ತುಗಳನ್ನು ಅಥವಾ ಕ್ರಿಯೆಗಳನ್ನು ಚತ್ರಿಸುವಂತೆ 
ಹೇಳುವುದು 


ಫಲಅತಾಂ೦ಶ: ಕಥೆಯನ್ನು ನಿರೂಪಿಸುವ ಮತ್ತು ಕಥೆಯನ್ನು 
ಕ್ರಮಾನುಗತವಾಗಿ ಬರೆಯುವ ಮಕ್ಕಳ ಪ್ರೇರಣೆ ಹೆಚ್ಚುತ್ತದೆ. 


ವಾಕ್ಯ ಹೆಣೆಯುವುದು 


ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಬರೆಯುವ ಸಾಮರ್ಥ್ಯವು 
ಸವಾಲೆನಿಸುವ ಯಾವುದೇ ಬರೆಯುವ ಕೆಲಸವನ್ನು ಸಫಲತೆಯ 
ಅನುಭವವಾಗಿ ಮಾರ್ಪಾಡು ಮಾಡುತ್ತದೆ. ವಾಕ್ಯ ರಚನೆಯ 


ಕೌಶಲಗಳ  ಅಭವೃದ್ಧಿಯು ವಿಶೇಷವಾಗಿ ಪ್ರಾಥಮಿಕ 
ತರಗತಿಗಳಲ್ಲರುವ ವಿದ್ಯಾರ್ಥಿಗಳಗೆ ಮಹತ್ವದ ಪಾತ್ರ 
ವಹಿಸುತ್ತದೆ. 


ಚಿತ್ರ 1. ಓದುವ ಶಂಕು 


ಚಟುವಬಕೆ: ಅರ್ಧ ವಾಕ್ಯಗಳ ಆಟ 


ಉದ್ದೇಶ: ವಾಕ್ಯಗಳ ಆರಂಭ ಮತ್ತು ಅಂತ್ಯವನ್ನು 
ಚಲನಶೀಲರಾಗಿ ಸಂಪರ್ಕಿಸುವುದಕ್ಕೆ ವಿದ್ಯಾರ್ಥಿಗಳಗೆ 
ನೆರವಾಗುವುದು. 


ಸಾಮದ್ರಿಗಳು: ಅರ್ಧ ವಾಕ್ಯಗಳನ್ನು ಬರೆದ ಕಾಗದ ಚೂರುಗಳು 
ವಿಧಾನ: 


° ಈ ಮೊದಲೇ ವಿದ್ಯಾರ್ಥಿಗಳಗೆ ಹೇಆರುವ ಒಂದು 
ಕಥೆಯಿಂದ ಆಯ್ದ. ಅರ್ಧರ್ಧ ವಾಕ್ಯಗಳನ್ನು ಬರೆದಿರುವ, 
ಕಾಗದದ ಚೂರುಗಳನ್ನು ವಿದ್ಯಾರ್ಥಿಗಳಗೆ ಹಂಚುವುದು. 


* ವಿದ್ಯಾರ್ಥಿಗಳು ಪರಸ್ಪರ ಮುಖಾಮುಖಯಾಗಿ ಎರಡು 
ಸಾಲುಗಳಲ್ಪ್ಲ ನಿಲ್ಲುವಂತೆ ಮಾಡುವುದು. 1ನೇ ಸಾಲನಲ್ಲ 
ವಾಕ್ಯಗಳ  ಆರಂಭಗಳರುತ್ತವೆ. 2ನೇ ಸಾಲನಲ್ಲ 
ಅಂತ್ಯಗಳರುತ್ತವೆ. ನೀವು ಆರಂಭಸಿ' ಎಂದ ಕೂಡಲೇ 
ಎರಡೂ ಸಾಲುಗಳಲ್ಲರುವ ವಿದ್ಯಾರ್ಥಿಗಳು ತಮ್ಮ 
ಜೊತೆಗಾರರನ್ನು ಹುಡುಕಿ ವಾಕ್ಯಗಳನ್ನು ಇಡೀ ತರಗತಿಗೆ 
ಓದಿ ಹೇಳಬೇಕು. 


* ಎಲ್ಲ ವಾಕ್ಯಗಳ ಜೋಡಿಗಳನ್ನು ಕ್ರಮವಾಗಿ ನಿಲ್ಲುವಂತೆ 
ಹೇಳುವುದರ ಮೂಲಕ ಕಥೆಯನ್ನು ಅಥವಾ 
ವಾಕ್ಯವೃಂದವನ್ನು ಪುನಃ ರಚನೆ ಮಾಡಬಹುದು. 


ಫಲತಾಂಶ: ವಿದ್ಯಾರ್ಥಿಗಳಗೆ ಆಟದ ಮೂಲಕ ಓದಲು. ಅರ್ಥ 
ಮಾಡಿಕೊಳ್ಳಲು ಮತ್ತು ವಾಕ್ಯಗಳ ಭಾಗಗಳನ್ನು ಕ್ರಮವಾಗಿ 
ಜೋಡಿಸಲು ಪ್ರೇರೇಪಣೆ ಸಿಗುತ್ತದೆ. 


ಪ್ರಶ್ನಿಸುವ ಕೌಶಲಗಳು 


ಪ್ರಶ್ನಿಸುವುದು ಒಂದು ಪ್ರಮುಖ ಕೌಶಲವಾಗಿದ್ದು, ಇದು 
ವಿವೇಚನೆ ಮತ್ತು ತಾರ್ಕಿಕ ಪ್ರತಿಪಾದನೆಯ ಕೌಶಲಗಳನ್ನು 
ಬೆಳೆಸುತ್ತದೆ. ಪ್ರಶ್ನೆ ಕೇಳುವುದನ್ನು ಕಅಯುವುದರ ಮೂಲಕ. 
ಹರ್ವ ವಿದ್ಯಾರ್ಥಿಯ ಮಾಹಿತಿ ಮತ್ತು ಜ್ಞಾನ ಸಂಗ್ರಹದ 
ಸಾಮರ್ಥ್ಯ ಹಾಗೂ ಅವರ ಮಾತಿನ ಕೌಶಲವೂ ಸುಧಾರಿಸುತ್ತದೆ. 


ಚಟುವಬಕೆ: ಐದು ಪ್ರಶ್ನೆಗಳು 
ಉದ್ದೇಶ: ವಿದ್ಯಾರ್ಥಿಗಳ 
ಅಭವೃದ್ಧಿಪಡಿಸುವುದು. 


ಪ್ರಪ್ಚಿಸುವ 


ಕೌಶಲವನ್ನು 


ಸಾಮದ್ರಿಗಳು: ಯಾವುದೂ ಇಲ್ಲ 


*  ವಿಧಾನ:ತರಗತಿಗೆ ಒಂದು ಕಥೆಯನ್ನು ಹೇಆ ಮತ್ತು ಓರ್ವ 
ವಿದ್ಯಾರ್ಥಿಗೆ (ವಿದ್ಯಾರ್ಥಿ 1) ಕಥೆಯ ಒಂದು ವಸ್ಸು ಅಥವಾ 
ವ್ಯಕ್ತಿಯ ಬಧ್ಣೆ ಯೋಚಿಸಲು ಹೇಳುವುದು. 


* ಉಳದ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗೆ (ವಿದ್ಯಾರ್ಥಿ 1) 
ಪ್ರತಿಯೊಬ್ಬರೂ ಐದು ಪ್ರಶ್ನೆಗಳಕಂತೆ ಕೇ, ಸರಿಯಾದ 
ಉತ್ತರ ಊಹಿಸಬೇಕು. ಸರಿಯಾದ ಉತ್ತರ ಬರಲು 
ವಸ್ತುವಿನ ಭೌತಿಕ ಲಕ್ಷಣಗಳ (ಆಕಾರ, ಗಾತ್ರ, ಬಣ್ಣ) ಅಥವಾ 
ವ್ಯಕ್ತಿಯ (ವಯಸ್ಸು, ಅವರ ಹಾವಭಾವ, ಉಡುಗೆ) ಮೇಲೆ 
ಪ್ರಶ್ನೆಗಳನ್ನು ಕೇಳಬಹುದು. 


ಫಲತಾಂಶಃ: ವಿದ್ಯಾರ್ಥಿಗಳು ಹೆಚ್ಚು ಚೆನ್ನಾಗಿ ಕಥೆಯನ್ನು ಅರ್ಥ 


ಮಾಡಿಕೊಳ್ಳುತ್ತಾರೆ ಮತ್ತು ಪ್ರಶ್ನೆ ಕೇಳುವುದನ್ನು 
ಕಲತುಕೊಳ್ಳುತ್ತಾರೆ. 
ಊಹಿಸುವ ಕೌಶಲಗಳು 


ಮುಂದಾಗಅರುವುದನ್ನು ಊಹಿಸುವುದು ಮಕ್ಕಳಗೆ ಪಶ್ನೆ 
ಕೇಳಲು ಮತ್ತು ತರ್ಕಬದ್ದವಾಗಿ  ಆಲೋಚಿಸುವುದನ್ನು 
ಉತ್ತೇಜಸುತ್ತದೆ. ಅವರು ಅಆಲಸುತ್ತಿರುವುದರ ಅಥವಾ 
ಓದುತ್ತಿರುವುದರ ಮೇಲೆ ಹೆಚ್ಚು ಗಮನವಿರಿಸಿ, ಒಂದು 
ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕ್ರಮಬದ್ಧವಾಗಿ 


ಜೋಡಿಸಲೂ ಇದು ನೆರವಾಗುತ್ತದೆ. 


ಚಟುವಟಕೆ : ಕಥೆ ಉಂಡೆ 
ಉದ್ದೇಶ : ವಿದ್ಯಾರ್ಥಿಗಳ ಕೇಳಸಿಕೊಳ್ಳುವ, ಓದುವ ಹಾಗೂ 
ಬರೆಯುವ ಕೌಶಲಗಳನ್ನು ಸುಧಾರಿಸುವುದು 


ಸಾಮದ್ರಿಗಳು: ಹಳೆಯ ನಿಯತಕಾಲಅಕಗಳು ಅಥವಾ 
ಸುದ್ದಿಪತ್ರಿಕೆಗಳಂದ ಹರಿದ ಕಥೆಯ ಪುಟಗಳು 


*  ವಿಧಾನ:ಹಳೆಯ ಮಕ್ಷಳ ನಿಯತಕಾಲಅಕದಿಂದ ಅಥವಾ 
ಸುದ್ದಿಪತ್ರಿಕೆಗಳಂದ ಕಥೆಯ ಪುಟವನ್ನು 
ಕತ್ತರಿಸಿಕೊಳ್ಳುವುದು. 


* ಆ ಪುಟವನ್ನು ಉಂಡೆಯಾಗಿ ಮುದುರಿಕೊಳ್ಳುವುದು. 


* ನಿಮ್ಮ ಬಳಗೆ ಓರ್ವ ವಿದ್ಯಾರ್ಥಿಯನ್ನು ಕರೆದು 'ಕಥೆ 
ಉಂಡೆ ಉಂದ ಕೆಲವು ಪದಗಳನ್ನು ಗಟ್ಣಯಾಗಿ ಓದಲು 
ಹೇಳುವುದು. ಕಥೆ ಯಾವುದರ ಬಧ್ದೆ ಇರಬಹುದು ಎಂದು 
ಊಹಿಸುವಂತೆ ಹೇಳುವುದು. 


* ಮುದುರಿದ ಪುಟವನ್ನು ತೆರೆದು ಕಥೆಯ ಭಾಗವನ್ನು 
ಓದುವಂತೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಮತ್ತು 
ಉಳದ ವಿದ್ಯಾರ್ಥಿಗಳಗೆ ಕೊನೆಯನ್ನು ಊಹಿಸುವಂತೆ 
ಅಥವಾ ಜೋರಾಗಿ ಹೇಳುವಂತೆ, ಇಲ್ಲವೇ ಬರೆಯುವಂತೆ 
ಹೇಳುವುದು. 


ಫಅತಾಂ೦ಶ: ತಮ್ಮ ಓದುವ ಕೌಶಲವನ್ನು ಸುಧಾರಿಸಿಕೊಂಡು 
ಒಂದು ಕಥೆಯನ್ನು ಉಊಹಿಸುವುದನ್ನು ಮತ್ತು ಅರ್ಥ 
ಮಾಡಿಕೊಳ್ಳುವುದನ್ನು ವಿದ್ಯಾರ್ಥಿಗಳು ಕಅತುಕೊಳ್ಳುತ್ತಾರೆ. 


ಚಿತ್ರ 2. ಕಥೆಯ ಉಂಡೆ 


ವ್ಯಾಕರಣ ಸಾಮರ್ಥ್ಯ 


ವ್ಯಾಕರಣದಲ್ಲ ನಾಮವಾಚಕಗಳು (parts of speech) 
'ವಾಕ್ಯರಚನೆಯ ಅಡಿಪಾಯ ವೆಂದು ಪರಿಗಣಿಸಲ್ಪಟ್ಟವೆ. 
ಇಂಗ್ಲಿಷ್‌ ಭಾಷೆಯಲ್ಲ ವ್ಯಾಕರಣಬದ್ಧವಾಗಿ ಸರಿಯುರುವ ವಾಕ್ಯ 
ರಚನೆ ಮಾಡಲು. ಇವುಗಕಲ್ಲ ಕೆಲವನ್ನಾದರೂ ಮಕ್ಕಳು 
ಅರಿತಿರಬೇಕು. 


ಚಟುವಟಕೆ: ಕಥೆ ಲಕೋಟಿ 
ಉದ್ದೇಶ: ನಾಮವಾಚಕಗಳನ್ನು ಸರಿಯಾಗಿ ಗುರುತಿಸಿ ಬಳಸಲು 
ವಿದ್ಯಾರ್ಥಿಗಳಗೆ ನೆರವಾಗುವುದು 


ಸಾಮದ್ರಿಗಳು: ಕಥೆಯೊಂದರ ಪದಗಳನ್ನು ಬರೆದಿರುವ ಕಾಗದದ 
ಚೂರುಗಳು. ಲಅಕೋಟಿಗಳು. 


* ವಿಧಾನ: ತರಗತಿಗೆ ಒಂದು ಕಥೆ ಹೇಳುವುದು ಮತ್ತು ಅದರ 
ಮುದ್ರಿತ ಪ್ರತಿಗಳನ್ನು ಮಾಡಿಟ್ಟುಕೊಳ್ಳುವುದು. 


* ನಾಮಪದ, ಸರ್ವನಾಮ. ಕ್ರಿಯಾಪದ. ಗುಣವಾಚಕಗಳನ್ನು 
ಪಠ್ಯದಿಂದ ಕತ್ತರಿಸಿ ಮತ್ತು ಅವುಗಳನ್ನು ಬೇರೆಬೇರೆ 
ಲಕೋಟಿಗಕ್ಲ ಹಾಕಿಡುವುದು. 


* ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಂಗಡಿಸಿ ಮತ್ತು ಪ್ರತಿ 
ಗುಂಪಿಗೂ ವಾಕ್ಯ ರಚನೆ ಮಾಡಲು ಲಕೋಟಿಗಳ 
ಕಟ್ಟುಗಳನ್ನು ಕೊಡುವುದು. 


* ಅತಿ ಹೆಚ್ಚನ ಸಂಖ್ಯೆಯಲ್ಲ ಸರಿಯಾದ ವಾಕ್ಯರಚನೆ 
ಮಾಡುವ ಗುಂಪು ಅವುಗಳನ್ನು ತರಗತಿಗೆ &ದುವ 
ಅವಕಾಶ ಪಡೆದುಕೊಳ್ಳುತ್ತದೆ. 


* ಗ್ರಹಿಕೆಯನ್ನು ಮೌಲ್ಯಮಾಪನ ಮಾಡಲು ಇದರ 
ಅನಮುಸರಣಿಯ ಭಾಗವಾಗಿ, ಕಥೆಯಿಂದ ಕೆಲವು ಪದಗಳು 
ಅಥವಾ ಪದಗುಚ್ಛಗಳನ್ನು ಮೂಕಾಭನಯದ ಮೂಲಕ 
ತೋರಿಸುವಂತೆ ಹೇಳುವುದು. ಉಳದವರು ಸರಿಯಾದ 
ಉತ್ತರ ಹೇಳಬೇಕು. 


ಕೊನೆ ಟಿಪ್ಪಣಿಗಳು 


ಫಲಅತಾಂಶ : ಕಥೆಯನ್ನು ಕೇಳುವುದರ ಮೂಲಕ ಮತ್ತು ಗುಂಪು 
ಆಟವನ್ನು ಆಡುವುದರ ಮೂಲಕ ವ್ಯಾಕರಣವನ್ನು ಸರಿಯಾಗಿ 
ಬಳಕೆ ಮಾಡುವುದನ್ನು ವಿದ್ಯಾರ್ಥಿಗಳು ಕಅತುಕೊಳ್ಳುತ್ತಾರೆ. 


ಒಳನೋಟಗಳು 


ಮಕ್ಕಳಲ್ಲ ಸಾಕ್ಷರತೆ ಮತ್ತು ಇತರ ಸಾಮರ್ಥ್ಯಗಳನ್ನು ಬೆಳೆಸಲು 
ಈ ಲೇಖನದಲ್ಲ ವಿವರಿಸಿರುವ  ಚಟುವಟಕೆಗಳನ್ನು 
ಅರುಣಾಚಲಪ್ರದೇಶ,  ಅಸ್ಹಾಂ. ನಾಗಾಲ್ಯಾಂಡ್‌ ಮತ್ತು 
ಒಡಿಶಾಗಳ ಶಾಲೆಗಳಲ್ಲ ಪ್ರಯತ್ನಿಸಲಾಗಿದೆ. ಕೆಲವು ಶಾಲೆಗಳ 
ತರಗತಿಗಳ್ಲ ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ನಿರ್ವಹಣೆ 
ಸುಧಾರಿಸಿದೆಯಲ್ಲದೆ ಅವರ ದ್ರಹಿಕೆ, ನಿರೂಪಣೆ, ಮತ್ತೆ ಕಥೆ 
ಹೇಳುವಿಕೆ ಮತ್ತು ಶಿಕ್ಷಕರ ಸಹಾಯದಲ್ಲ ತಮ್ಮದೇ ಪ್ವಂತ ಕಥೆ 
ಬರೆಯುವ ಸಾಮರ್ಥ್ಯವೂ ವೃಧ್ಧಿಸಿದೆ. 


ಈ ಕಥಾ ಚಟುವಟಕೆಯಲ್ಲರುವ ವಿನೋದದ ಅಂಶಗಳು ಪುಟ್ಟ 
ಮಕ್ಕಳನ್ನು ಉತ್ತಮವಾಗಿ ಮತ್ತು ಶೀಘ್ರವಾಗಿ ಕಅಯುವಂತೆ 
ಪ್ರೇರೇಪಿಸಿದೆ. ತರಗತಿಯಲ್ಲ ಸೃಜನಾತ್ಕಕವಾಗಿ ಕಥೆಗಳನ್ನು 
ಬಳಸುವಂತೆ ಶಿಕ್ಷಕರನ್ನು ಕೂಡಾ ಈ ಮಕ್ಕಳು ಪ್ರೇರೇಪಿಸಿದ್ದಾರೆ. 
ಇದರಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪ್ರಯೋಜನ 
ಪಡೆದುಕೊಂಡಿದ್ದಾರೆ. ಇದು ಭಾಷಾ ತರಗತಿಗಳು ಸಾಕಷ್ಟು 
ವಿನೋದಮಯ ಮತ್ತು ಬೋಧಪ್ರದವಾಗಿರುವಂತೆ ಒಂದು 
ಆಸಕ್ಷಿಯ ಚಟುವಟಕೆಯಾಗಿ ರೂಪುಗೊಂಡಿತ್ತು. 


i The role of storytelling on language learning: A literature review. Semantic Scholar. https://www.semanticscholar.org/paper/The-role-of- 
storytelling-on-language-learning%3A-A-Lucarevschi/6afa2c67e6b53337ff4b833d975b6939ec3650e6 


ii Whyis storytelling important to children? BBC Teach. https://www.bbc.co.uk/teach/teach/why-is-storytelling-important-to-children/zvacnrd 


ನಬನಿತಾ ದೇಶಮುಖ್‌ ಅವರು ಓರ್ವ ಶಿಕ್ಷಕಿ, ಪಿಕ್ಷಕರ-ಶಿಕ್ಷಕಿ ಮತ್ತು ಮಕ್ಕಳ ಕಥೆಗಳು, ಪ್ರಾಸಪದ್ಯಗಳ ಲೇಖಕಿ. ಇವರು ಈಶಾನ್ಯ 
ಭಾರತದ ಶಾಲೆಗಳು ಮತ್ತು ಸಮುದಾಯಗಳ ಜೊತೆಗೆ ಶಿಕ್ಷಣದ ಮೇಲೆ ವಿಸೃತವಾಗಿ ಕೆಲಸ ಮಾಡುತ್ತಿದ್ದಾರೆ. ಓದುವುದು, ಚಿತ್ರಕಲೆ. 
ಕಸೂತಿ ಕಲೆ ಮತ್ತು ಕ್ರೀಡೆ ಇವರ ಹವ್ಯಾಸಗಳು. ಅವರನ್ನು deshmukh.nitu@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸ್ಮಿತಾ ಭಟ್‌ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


